ಕರ್ನಾಟಕ ವಿಧಾನಸಭೆ 
ಹದಿನಾಲ್ಕನೇ ವಿಧಾನಸಭೆ 
(ಎ೦ಟನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಬುಧವಾರ. ದಿನಾಂಕ ೭೦ನೇ ಜುಲೈ. 2೦15 
(ಸಮಯ: ಬೆಳಗ್ಗೆ 1.೦೦ ಗಂಟಿಗೆ) 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು : ಹದಿನೆಂಟನೇ ಪಟ್ಟ 

ಆ) ದಿನಾ೦ಕ ೦8.೦7.೭೦15ರ ಎಂಟನೇ 
ಪಟ್ಟಿಯಿಂದ ತಡೆಹಿಡಿಯಲಾದ ; ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 
ಶ್ರೀ ಜ.ಎನ್‌. ವಿಜಯ ಕುಮಾರ್‌ ರಾಜ್ಯ ಸಚಿವರು 


ಅವರ ಚುಕ್ಕೆ ಗುರುತಿನ 
ಪ್ರಶ್ನೆ ಸಂಖ್ಯೆ: 10೨(2113) 


ಇ) ದಿನಾಂಕ 21.೦7.೭೦15ರ ಹದಿನೇಳನೇ ಗಾಮೀಣಾಭವೃದ್ಧಿ ಮತ್ತು 
ಪಟ್ಟಿಯಿಂದ ವರ್ಗಾವಣೆಗೊಂಡ ಪಂಚಾಯತ್‌ರಾಜ್‌ ಸಚಿವರು 
ಶ್ರೀ ಹೆಚ್‌.ಸಿ. ಬಾಲಕೃಷ್ಣ ಅವರ ಚುಕ್ಕೆ 
ಗುರುತಿನ ಪ್ರಶ್ನೆ ಸಂಖ್ಯೆ: 24೦(೦೦84) 


ಈ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಹದಿನೆಂಟನೇ ಪಟ್ಟ 


[ 2. ವರದಿಯನ್ಯೊಪ್ಪಿಸುವುದು | 


ಶ್ರೀಮತಿ ಶಕುಂತಳಾ ಟ. ಶೆಟ್ಟ, (ಅಧ್ಯಕ್ಷರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ 
ಸಮಿತಿ) ಅವರು:- 2೦14-15ನೇ ಸಾಅನ ವಿಧಾನಮಂಡಲದ ಮಹಿಳಾ ಮತ್ತು ಮಕ್ಕಳ 
ಕಲ್ಯಾಣ ಸಮಿತಿಯ ಮೂವತ್ತನೇ ವರದಿಯನ್ಮೊಪ್ಪಿಸುವುದು. 


ಹು.ತಿ.ನೋ.. 


೨ 


| 3. ವಿತ್ತೀಯ ಕಾರ್ಯಕಲಾಪಗಳು ] 


ಅ) 2೦15-16ನೇ ಸಾಅನ ಈ ಕೆಳಕಂಡ ಅನುದಾನ ಬೇಡಿಕೆಯ ಮೇಲೆ ನಡೆದ ಚರ್ಚೆಗೆ 
ಸರ್ಕಾರದ ಮುಂದುವರೆದ ಉತ್ತರ ಮತ್ತು ಮತಕ್ಕೆ ಹಾಕುವುದು: 


ಬೇಡಿಕೆ ಸಂಖ್ಯೆ 


೨. 


pd 


ಬೇಡಿಕೆಯ ಹೆಸರು 


ಜಲಸಂಪನ್ಮೂಲ 


ಆ) ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಗಳು) ಅವರು ೨೦15-16ನೇ ಸಾಅನ ಪೂರಕ 
ಅಂದಾಜುಗಳನ್ನು (ಮೊದಲನೆ ಕಂತು) ಮಂಡಿಸುವುದು. 


ಇ) 2೦1೮-16ನೇ ಸಾಅನ ಕೆಳಕಂಡ ಅನುದಾನ ಬೇಡಿಕೆಗಳ ಮೇಲೆ ಚರ್ಚೆ. ಸರ್ಕಾರದ 
ಉತ್ತರ ಹಾಗೂ ಮತಕ್ಕೆ ಹಾಕುವುದು. 


ಬೇಡಿಕೆ ಸಂಖ್ಯೆ 


ಬೇಡಿಕೆಗಳ ಹೆಸರು 


ಆರ್ಥಿಕ 

ಸಿಬ್ಬಂದಿ ಮತ್ತು ಆಡಳತ ಸುಧಾರಣೆ 

ವಾಣಿಜ್ಯ ಮತ್ತು ಕೈಗಾರಿಕೆ 

ಇಂಧನ 

ವಾತಾ£, ಪ್ರವಾಸೋದ್ಯಮ ಮತ್ತು ಯುವಜನಸೇವೆಗಳು 
ಶಿಕ್ಷಣ 

ಪಶುಸ೦ಗೋಪನೆ ಮತ್ತು ಮೀನುಗಾರಿಕೆ 


ಕಾನೂನು 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ 


ಅರಣ್ಯ. ಜೀವಿಶಾಸ್ತ್ರ ಮತ್ತು ಪರಿಸರ 

ಕಂದಾಯ 

ಒಳಾಡಳತ ಮತ್ತು ಸಾರಿಗೆ 

ವಸತಿ 

ನಗರಾಭಿವೃದ್ಧಿ 

ಆರೋಗ್ಯ ಮತ್ತು ಕುಟು೦ಬ ಕಲ್ಯಾಣ 

ಸಮಾಜ ಕಲ್ಯಾಣ 

ಮಾಹಿತಿ ತ೦ತ್ರಜ್ಞಾನ 

ಯೋಜನೆ. ಸಾ೦ಖ್ಯಕ. ವಿಜ್ಞಾನ ಮತ್ತು ತ೦ತ್ರಜ್ಞಾನ 


ಆಹಾರ ಮತ್ತು ನಾಗರೀಕ ಸರಖರಾಜು 


ಪು.ತಿ.ನೊ€ಂ.. 


| 
(ಪ 
[| 


೦೮6 ಮೂಲಭೂತ ಸೌಕರ್ಯ ಅಭಿವೃದ್ಧಿ 
11 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 
ವ ಕನ್ನಡ ಮತು ಸಂಸೃತಿ 

೧ ರಂ 
28 ಕಾರ್ಮಿಕ 


ಈ) 2೦15-16ನೇ ಸಾಅನ ಪೂರಕ ಅಂದಾಜುಗಳ (ಮೊದಲನೆ ಕಂತು) ಮೇಲೆ ಚರ್ಚೆ. 
ಸರ್ಕಾರದ ಉತ್ತರ ಹಾಗೂ ಮತಕ್ಕೆ ಹಾಕುವುದು. 


4. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


ಶ್ರೀಯುತರುಗಳಾದ ಜಗದೀಶ್‌ಶೆಟ್ಟರ್‌, ಬಸವರಾಜ್‌ ಬೊಮ್ಮಾಯಿ. 
ವಿಶ್ವೇಶ್ವರ ಹೆಗಡೆ ಕಾಗೇರಿ, ಎಸ್‌.ಸುರೇಶ್‌ಕುಮಾರ್‌. ಸಿ.ಅ.ರವಿ, 
ಚಿ.ಎನ್‌.ವಿಜಯಕುಮಾರ್‌ ಹಾಗೂ ಇತರರು ಜ.ಬ.ಎಂ.ಪಿ. ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ 
ನಿರ್ವಹಣೆಗೆ ತಯಾರಿಸಲಾಗಿರುವ ನೂತನ ಟೆಂಡರ್‌ ಅಂದಾಜು ಪಟ್ಟಯಲ್ಲನ ಅಕ್ರಮದ 
ಬಗ್ಗೆ ಪ್ರಸ್ತಾಪಿಸಲು ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


೮. ಗಮನ ಸೆಳೆಯುವ ಸೂಚನೆಗಳು 


. ಶ್ರೀ ಜ.ಹೆಚ್‌.ಶ್ರೀನಿವಾಸ್‌ ಅವರು ತರೀಕೆರೆ ಪಟ್ಟಣ ಹಾಗೂ ಶಿವನಿಯಲ್ಲ 
ಪ್ರಾರಂಭವಾಗಿರುವ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳ ಕಟ್ಟಡ ಕಾಮಗಾರಿಯನ್ನು 
ಪ್ರಾರಂಭಸಲು ವಿಕಂಬವಾಗುತ್ತಿರುವ ಬದ್ದೆ ಮಾನ್ಯ ಕಾಮಿೀಕ ರಾಜ್ಯ ಸಚಿವರ ಗಮನ 
ಸೆಳೆಯುವುದು. 


2. ಶ್ರೀ ಬಸವರಾಜ ನೀಲಪ್ಪ ಶಿವಣ್ಣನವರ್‌ ಅವರು ಹಾವೇರಿ ಜಲ್ಲೆ ಬ್ಯಾಡಗಿ ವಿಧಾನಸಭಾ 
ಕ್ಷೇತ್ರ ವ್ಯಾಪ್ಸಿಯಲ್ಲ ಅಂಕೆಗಳ ಹಾವಳಯನ್ನು ತಡೆಯಲು ಅರಣ್ಯ ಪ್ರದೇಶಗಳಗೆ 
ಬ್ಯಾಟರಿ ಚಾಅತ ತಂತಿ ಬೇಅಯನ್ನು ಹಾಕಿಸುವ ಬಗ್ಗೆ ಮಾನ್ಯ ಅರಣ್ಯ ಸಚಿವರ ಗಮನ 
ಸೆಳೆಯುವುದು. 


3. ಶ್ರೀ ಎಂ.ಸತೀಶ್‌ರೆಡ್ಡಿ ಮತ್ತು ಶ್ರೀ ಎಸ್‌.ಆರ್‌. ವಿಶ್ವನಾಥ್‌ ಅವರುಗಳು ಬೆ೦ಗಳೂರು 
ಮಹಾನಗರ ವ್ಯಾಪ್ಸಿಯ ಅಗರ. ಬೆಳ್ಳಂದೂರು ಭಾಗದಲ್ಲನ ಸರ್ವೆ ನಂ. ೨. 10.13. 16 
ಗಳಲ್ಲ 100 ಎಕರೆಗಳಷ್ಟು ಭೂಮಿಯನ್ನು ನೀರು ಸ೦ಸ್ಥರಣಾ ಘಟಕ ಸ್ಥಾಪನೆಗಾಗಿ 
ಮೀಸಲಟ್ಟು ಯೋಜನೆಯನ್ನು ಅನುಷ್ಠಾನಗೊಳಸುವ ಬಗ್ಗೆ ಮಾನ್ಯ 
ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


ಪು.ತಿ.ಮನೋ,. 


ಫಲ 


. ಶ್ರೀ ಹೆಚ್‌.ಎಸ್‌. ಶಿವಶಂಕರ್‌ ಅವರು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲ 
ಕರ್ತವ್ಯ ನಿರ್ವಹಿಸುತ್ತಿರುವ ಉಪನ್ಯಾಸಕರುಗಳಗೆ ಪ್ರಾಂಶುಪಾಲರಾಗಿ ಬಡಿ ನೀಡುವ 
ಬಗ್ಗೆ ಮಾನ್ಯ ಪ ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಸಚಿವರ ಗಮನ ಸೆಳೆಯುವುದು. 


. ಪ್ರೇ ಹ (ಆನಂದ) ಚ೦ದ್ರಶೇಖರ್‌ ಮಾಮನಿ ಅವರು ಬೆಳಗಾವಿ ಜಲ್ಲೆಯಲ್ಲ 
ಗ್ರಾಮ ವಿಕಾಸ ಯೋಜನೆ ಅನುಷ್ಠಾನಕ್ಕೆ ಬರದಿರುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ 
ಮತ್ತು 1 138 ಸಚಿವರ. ಗಮನ ಸೆಳೆಯುವುದು. 


. ಶ್ರೀ ಕೆ.ಆರ್‌. ರಮೇಶ್‌ಕುಮಾರ್‌ ಅವರು ಕಾಡುಗೋಡಿ ಸಾಮೂಹಕ ವ್ಯವಸಾಯ 
ಸಹಕಾರ ಸ೦ಘಕ್ಕೆ ನೀಡಿರುವ ಜಮೀನಿನ ದಾಖಲೆಗಳ ಬಗ್ಗೆ ನಿಯಮ ಮೀರಿ 
ಬೆಂಗಳೂರು ಉತರ ಉಪ-ವಿಭಾಗಾಧಿಕಾರಿಗಳು ಹೊರಡಿಸಿರುವ ಆದೇಶದಿಂದ ದಅತ 
ಕುಟುಂಬಗಳು ಸಿರಾಶ್ರಿತರಾಗಿರುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ಜೆ.ಆರ್‌.ಲೋಬೋ ಅವರು ದಕ್ಷಿಣ ಕನ್ನಡ ಜಲ್ಲೆಯ ಮಂಗಳೂರು ನಗರದ 
ನ೦ತೂರಿನಲ್ಲರುವ ಪದವಿ ಕಾಲೇಜನಲ್ಲಿ ಶೇಕಡಾ 5೦ಕ್ಕಿಂತ ಹೆಚ್ಚು ಕ್ರಿಶ್ಚಿಯನ್‌ 
ಸಮುದಾಯಕ್ಕೆ ಸೇರಿದ ವಿದ್ಯಾರ್ಥಿಗಳು ಇದ್ದರೂ ಸಂಸ್ಥೆಯನ್ನು ಅಲ್ಪಸಂಖ್ಯಾತರ 
ಸಂಸ್ಥೆಯೆಂದು ಘೋಷಿಸದಿರುವ ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ ಹ ಪ್ರವಾಸೋದ್ಯಮ 
ಸಚಿವರ ಗಮನ ಸೆಳೆಯುವುದು. 


. ಶ್ರೀ ನಾರಾಯಣಗೌಡ ಅವರು ಕೆ.ಆರ್‌.ಪೇಟೆ ತಾಲ್ಲೂಕು ಕಛೇರಿಗೆ ಸಕಾಲದಲ್ಲಿ ಲೇಖನ 
ಸಾಮಗ್ರಿಗಳು ಸರಬರಾಜು ಆಗದೆ  ರೈತರುಗಳಗೆ ಪಹಣಿ ವಿತರಿಸಲು 
ತೊ೦ದರೆಯಾಗುತ್ತಿರುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಹೆಚ್‌.ಡಿ.ರೇವಣ್ಣ ಅವರು 2೦15-16ನೇ ಸಾಅನಲ್ಲ ಹದಿನಾಲ್ಕನೇ ಹಣಕಾಸು 
ಯೋಜನೆಯಡಿಯಲ್ಲ. ಜಲ್ಲಾ ಮತ್ತು ತಾಲ್ಲೂಕು ಪಂಚಾಯತಿಗಳಗೆ ಅನುದಾನ 
ಐಡುಗಡೆಯಾಗದಿರುವುದರಿಂದ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿರುವ ಬಗ್ಗೆ 
ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ಪಿ.ಆರ್‌.ಸುಧಾಕರ್‌ಲಾಲ್‌ ಅವರು 2೦14-15ನೇ ಸಾಲಅನ ಆಯವ್ಯಯದಲ್ಲ 
ಘೋಷಣೆ ಮಾಡಿದಂತೆ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದ ಉದ್ದಿಮೆದಾರರಿಗೆ 
೬ 8 ಅವಧಿ ಸಾಲ ಹೆಚ್ಚಿಸುವ ಹಾಗೂ ಮರು ಪಾವತಿ ಅವಧಿಯನ್ನು 

ಸ್ಫರಿಸುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಮತ್ತು ಹಿ೦ದುಳದ ವರ್ಗಗಳ ಕಲ್ಯಾಣ. 
ಸಚಿವರ ಗಮನ. ಸೆಳೆಯವುದು. 


ಪು.ತಿ.ನೋ.. 


) 
MN 
1 


ಶ್ರೀ ವಿ. ಸುನೀಲ್‌ಕುಮಾರ್‌ ಅವರು ಕರಾವಳ ಅಭವ್ಯಧ್ಧಿ ಪ್ರಾಧಿಕಾರಕ್ಕೆ 
ಚಡುಗಡೆಯಾಗಿರುವ ಅನುದಾನವನ್ನು ವಿನಿಯೋಗಿಸಲು ಅನುಸರಿಸುವ ಮಾನದಂಡದ 
ಬಗ್ಗೆ ಮಾನ್ಯ ಯೋಜನೆ ಮತ್ತು ಸಾ೦ಖ್ಯಕ. ಮಾಹಿತಿ ತ೦ತ್ರಜ್ಞಾನ ಮತ್ತು ಜೈವಿಕ 
ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಸಿ.ಆ.ರವಿ ಅವರು ಬೆಂಗಳೂರು ನಗರದ ಪೊಟ್‌ ವಸತಿ ಗೃಹಗಳಗೆ ನೀರು 


ವಿತರಣೆಗೆ ವಿದಿಸುವ ಶುಲ್ಲದಲ್ಪರುವ ತಾರತಮ್ಮದಿ೦ದ ಉಂಟಾಗಿರುವ ಗೊಂದಲಗಳ 
ಬಗ್ಗೆ ಮಾನ್ಯ ಗೃಹ ಸಚಿವರ ಗಮನ ಸೆಳೆಯುವುದು. 


. ಡಾಟ. ಕೆ.ಸುಧಾಕರ್‌ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ 2೦13-14ನೇ ಸಾಅನಲ್ಲ 


ಮಂಜೂರಾಗಿರುವ ವೈದ್ಯಕೀಯ ಕಾಲೇಜನ ಕಟ್ಟಡ ನಿರ್ಮಾಣದ ಪ್ರಗತಿಯ ಬಗ್ಗೆ 
ಮಾನ್ಯ ವೈದ್ಯಕೀಯ ಶಿಕ್ಷಣ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಕೆ.ಗೋಪಾಲ ಪೂಜಾರಿ ಅವರು ಉಡುಪಿ ಜಲ್ಲೆ ಬೈಂದೂರು ವಿಧಾನಸಭಾ ಕ್ಷೇತ್ರ 


ವ್ಯಾಪ್ಟಿಯ ತ್ರಾಸಿ, ಮರವಂತೆ ಹಾಗೂ ಶಿರೂರು ಒತ್ತಿನೆಣೆ ಚೀಟ್‌ ಅಭಿವೃದ್ಧಿ 
ಕಾಮಗಾರಿಗಳನ್ನು ಅನುಷ್ಠಾನಗೊಳಸಲು ಕರ್ನಾಟಕ ರೂರಲ್‌ ಇನ್‌ಫ್ರಾಸ್ಟ್ರಕ್ಚರ್‌ 
ಡೆವಲಪ್‌ಮೆಂಟ್‌ ಅಮಿಟೆಡ್‌ ಅವರಿಗೆ ವಹಿಸಲಾಗಿರುವ ಕಾಮಗಾರಿಗಳನ್ನು 
ಪ್ರಾರಂಭಸದಿರುವ ಬಗ್ಗೆ ಮಾನ್ಯ ಉನ್ಮತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರ 
ಗಮನ ಸೆಳೆಯುವುದು. 


. ಶ್ರೀ ಜ.ಆರ್‌.ಪಾಟೀಲ್‌ ಅವರು ಆಳಂದ ಪಟ್ಟಣದಲ್ಲ ರಾಜೀವ್‌ಗಾಂಧಿ ವಸತಿ ಗೃಹ 


ನಿರ್ಮಾಣ ನಿಗಮದಲ್ಲ ಮನೆ ಹಂಚಿಕೆ ಮಾಡಿರುವ ಬಗ್ಗೆ ತನಿಖೆ ನಡೆಸಲು ರಚಿಸಲಾಗಿದ್ದ 
ತಂಡ ಇದುವರೆಗೂ ವರದಿ ನೀಡದಿರುವ ಬಗ್ಗೆ ಮಾನ್ಯ ವಸತಿ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ಲಕ್ಷ್ಮಣ ಸ೦ಗಪ್ಪ ಸವದಿ ಅವರು ಚಿಕ್ಕೋಡಿ ಶೈಕ್ಷಣಿಕ ಜಲ್ಲೆಯ ಬಹುತೇಕ ಶಾಲಾ 


ಕಾಲೇಜುಗಳಲ್ಲಿ ಅಗತ್ಯ ಶಿಕ್ಷಕರಿಲ್ಲದೆ ವಿದ್ಯಾಥಿ£ಗಳಗೆ ತೊಂದರೆ ಉಂಟಾಗುತ್ತಿರುವ ಬಗ್ಗೆ 
ಮಾನ್ಯ ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಎಸ್‌. ಚಿಕ್ಕಮಾದು ಅವರು ರಾಜ್ಯದಲ್ಲನ ಅರಣ್ಯ ಪ್ರದೇಶಗಳಲ್ಲ ಕಾಡ್ಗಿಚ್ಚು 


ಹರಡದಂತೆ ಮುಂಖಾಗ್ರತೆ ಕ್ರಮ ವಹಿಸುವ ಬಗ್ಗೆ ಮಾನ್ಯ ಅರಣ್ಯ ಸಚಿವರ ಗಮನ 
ಸೆಳೆಯುವುದು. 


ಶ್ರೀ ಸಿ. ಪುಟ್ಟರ೦ಗಶೆಣ್ಣ ಅವರು ಚಾಮರಾಜನಗರ ಜಲ್ಲೆಯಲ್ಲ ಕುಡಿಯುವ ನೀರಿನ 
ಸಮಸ್ಯೆ ಉಂಟಾಗಿರುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ 
ಸಚಿವರ ಗಮನ ಸೆಳೆಯುವುದು. 

ಪು.ತಿ.ನೋ.,. 


2೦. 


21. 


ಐಟಿ, 


23. 


24. 


ಆರಿ 


26. 


Re 
ಶ್ರೀ ಹಿಳ್ಳಮುನಿಶಾಮಪ್ಪ ಅವರು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ರಾಜ್‌ 
ನಿಯಮ 1೨8(ಡಿ) ರಂತೆ ಜಲ್ಲಾ ಪಂಚಾಯತಿ ವ್ಯಾಪ್ಟಿಗೆ ಬರುವ ಅಭಿವೃದ್ಧಿ 


ಕಾಮಗಾರಿಗಳನ್ನು ಪೂರ್ಣಗೊಳಸದಿರುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು 
ಕುಜ ಸಚಿವರ ಗಮನ ವಮ: 


ಶ್ರೀ ಸಿದ್ದು ಟ. ನ್ಯಾಮಗೌಡ ಅವರು ಪ್ರತಿಭಾವಂತ ಕುಸ್ಲಿ ಮತ್ತು ಸೈಕ್ಷಿ೦ಗ್‌ 
ಕ್ರೀಡಾಪಟುಗಳಗೆ ಸರ್ಕಾರಿ ನೌಕರಿಯಲ್ಲ ಮೀಸಲಾತಿ ಒದಗಿಸುವ ಬಗ್ಗೆ ಮಾನ್ಯ ಯುವ 


ಸಬಲೀಕರಣ ಮತ್ತು ಕ್ರೀಡಾ ಹಾಗೂ ಮೀನುಗಾರಿಕೆ ರಾಜ್ಯ ಸಚಿವರ ಗಮನ 
ಸೆಳೆಯುವುದು. 


ಶ್ರೀ ಕೆ.ಎಂ.ಶಿವಆ೦ಗೇಗೌಡ ಅವರು ಮೊರಾರ್ಜ ದೇಸಾಲು ವಸತಿ ಶಾಲೆಗಳಗೆ 
ಪ್ರೂಂಶುಪಾಲರು/ಶಿಕ್ಷಕರ ನೇಮಕಾತಿಯಲ್ಲ ನೀಡುವ ಸೇವಾ ವಾರ್ಷಿಕ 
ಕೃಪಾ೦ಕದಲ್ಲರುವ ತಾರತಮ್ಯವನ್ನು ಸರಿಪಡಿಸುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ 
ಮತ್ತು ಹಿ೦ಂದುಳದ ವರಗಳ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 

ಶ್ರೀ ಆರ್‌.ಜಗದೀಶ್‌ಕುಮಾರ್‌ ಅವರು ಸೂಯ £ಮಿತ್ರ ಯೋಜನೆಯಲ್ಲ ಸೋಲಾರ್‌ 


ಬೆಳಕು ಉತ್ಪಾದನೆಗೆ ಬದಅ ಯೋಗ್ಯ ಭೂಮಿಯನ್ನು ಗುರುತಿಸಿ ಅನುಷ್ಠಾನಗೊಳಸುವ 
ಬಗ್ಗೆ ಮಾನ್ಯ ಇಂಧನ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಎಲ್‌.ಎ. ರವಿ ಸುಬ್ರಮಣ್ಯ ಅವರು ಬೆ೦ಗಳೂರು ಒನ್‌ ಕೇಂದ್ರಗಳಲ್ಲ ಹಿರಿಯ 


ನಾಗರೀಕರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಹಾಗೂ ಸಿಬ್ಬಂದಿಗೆ ಕನಿಷ್ಠ 
ವೇತನ ನೀಡುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


ಶ್ರೀಯುತರುಗಳಾದ ಹೆಚ್‌.ಎಸ್‌. ಪ್ರಕಾಶ್‌. ಹೆಚ್‌.ಕೆ. ಕುಮಾರಸ್ವಾಮಿ ಹಾಗೂ 
ಹೆಚ್‌.ಡಿ.ರೇವಣ್ಣ ಅವರುಗಳು ಹಾಸನ ತಾಲ್ಲೂಕು ಕಸಬಾ ಹೋಬ ಬೂವನಹಳ್ಳ 
ಗ್ಯಾರಹಳ್ಳ. ದೊಡ್ಡಕೊ೦ಡಗೊಳ. ಮಾವಿನಹಳ್ಳಿ ಗ್ರಾಮಗಳ ಕೆರೆ ಮತ್ತು ಕಾಲುವೆಗಳನ್ನು 
ಮುಚ್ಚಿ ಬಡಾವಣಿ ನಿರ್ಮಿಸುತ್ತಿರುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 


ಶ್ರೀಯುತರುಗಳಾದ ಸಾ.ರಾ. ಮಹೇಶ್‌. ಸಿ.ಎನ್‌.ಬಾಲಕೃಷ್ಣ. ಹೆಚ್‌.ಡಿ.ರೇವಣ್ಣ ಹಾಗೂ 
ಕೆ.ಎ೦.ಶಿವಅಆ೦ಗೇಗರಿಡ ಅವರುಗಳು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲ 
ಕೆಂಪೇಗೌಡ ಬಡಾವಣೆಯ ಕಾಮಗಾರಿಗಳಗಾಗಿ ಬೋಗಸ್‌ ದಾಖಲೆಗಳನ್ನು ಸಲ್ತಸಿ 
ಗುತ್ತಿಗೆ ಪಡೆದಿರುವ ಪ್ರಕರಣದಲ್ಲ ಶಾಮೀಲಾಗಿರುವ ಅಧಿಕಾರಿಗಳ ವಿರುದ್ಧ ಕ್ರಮ 
ಕೈಗೊಳ್ಳುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಗಮನ ಸೆಳೆಯುವುದು. 


ಶ್ರೀಯುತರುಗಳಾದ ಎನ್‌.ಚಲುವರಾಯಸ್ವಾಮಿ. ಡಿ.ಸಿ.ತಮ್ಮಣ್ಣ. ಸಾ.ರಾ.ಮಹೇಶ್‌. 
ಕೆ.ಎಸ್‌.ಪುಟ್ಟಣ್ಣಯ್ಯ. ಎ.ಟಿ... ರಮೇಶ್‌ ಬ೦ಡೀಸಿದ್ದೇಗೌಡ ಹಾಗೂ ಇತರರು 
2೦14-15ನೇ ಸಾಅನಲ್ಲ ಮಂಡ್ಯ ಜಲ್ಲೆಯ ಕಬ್ಬು ಬೆಳೆಗಾರರಿಗೆ ನೀಡಬೇಕಾಗಿರುವ 
ಬಾಕಿ ಮೊತ್ತವನ್ನು ಕೂಡಲೇ ನೀಡಲು ಹಾಗೂ ಕಾರ್ಯಾನೆಗಳನ್ನು ಪುನರ್‌ 
ಪ್ರಾರಂಭಿಸುವ ಬಗ್ಗೆ ಮಾನ್ಯ ಸಹಕಾರ ಮತ್ತು ಸಕ್ತರೆ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೋ. 


27. 


೦8. 


೦೦, 


30. 


31. 


32. 


33. 


I 


ಶ್ರೀಯುತರುಗಳಾದ ಹೆಚ್‌.ಡಿ.ರೇವಣ್ಣ, ವೈ.ಎಸ್‌.ವಿ.ದತ್ತಾ. ಕೆ.ಗೋಪಾಲಯ್ಯ, 
ಕೆ.ಎಂ.ಶಿವಅ೦ಂಗೇಗೌಡ ಹಾಗೂ ಇತರರು 2೦1೮-16ನೇ ಸಾಅಗೆ ನಬಾರ್ಡ್‌ 
ಸಂಸ್ಥೆಯವರು ಪುನರ್‌ ಧನ ಸೌಲಭ್ಯವನ್ನು ಶೇಕಡಾ 6೦ಕ್ಷೆ ಹೆಚ್ಚಿಸುವ ಬಗ್ಗೆ ಮಾನ್ಯ 
ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


ಶ್ರೀಯುತರುಗಳಾದ ಪ್ರತಾಪಗೌಡ ಪಾಟೀಲ್‌. ಬಸವರಾಜ ರಾಯರೆಡ್ಡಿ, 
ಹಂಪನಗೌಡ ಬಾದರ೯, ಎಸ್‌. ಶಿವರಾಜ ಪಾಟೀಲ್‌ ಮತ್ತು ಜ. ಹಂಪಯ್ಯ ಸಾಹುಕಾರ 
ಬಲ್ಲಟಗಿ ಅವರುಗಳು 1೦ ವರ್ಷಗಳಂದ ಗುತ್ತಿಗೆ ಆಧಾರದ ಮೇಲೆ ಸೇವೆ ಸಲ್ಲಸುತ್ತಿರುವ 
ಆಯುಷ್‌ ವೈದ್ಯರನ್ನು ಖಾಯಂಗೊಳಸುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


ಡಾ| ಎ.ಐ. ಮಾಲಕರೆಡ್ಡಿ ಅವರು ಡಾ| ಅಂಬೇಡ್ಡರ್‌ ಅಭಿವೃದ್ಧಿ ನಿಗಮ. ದೇವರಾಜ 
ಅರಸು ಅಭಿವೃದ್ಧಿ ನಿಗಮ ಮತ್ತು ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮಗಳಂ೦ದ 
ನಿಗದಿಪಡಿಸಿದಷ್ಟು ಕೊಳವೆ ಬಾವಿಗಳನ್ನು ಕೊರೆಯದಿರುವುದರಿಂದ ರೈತರಿಗೆ 
ಉಂಟಾಗುತ್ತಿರುವ ತೊಂದರೆಯ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಮತ್ತು ಹಿಂದುಆದ 


ವರ್ಗಗಳ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಟ.ರಘುಮೂರ್ತಿ ಅವರು ಭದ್ರಾ ಮೇಲ್ದಂಡೆ ಯೋಜನೆಯ ಭೂಸ್ವಾಧೀನ 
ಪ್ರಕ್ರಿಯೆಯ ವಿಠಂಬದಿಂದ ಕಾಮಗಾರಿ ಕುಂಠಿತಗೊಂಡಿರುವ ಬಗ್ಗೆ ಮಾನ್ಯ ಕ೦ದಾಯ 
ಸಚಿವರ ಗಮನ ಸೆಳೆಯುವುದು. 


ಶ್ರೀ ಗುರು ಪಾಟೀಲ್‌ ಶಿರವಾಳ್‌ ಅವರು ಕಲಬುರ್ಗಿ ವಿಶ್ವವಿದ್ಯಾಲಯವು ಸಮಯಕ್ಕೆ 
ಸರಿಯಾಗಿ ಪರೀಕ್ಷೆ ನಡೆಸಿ ಫಅತಾ೦ಶ ಪ್ರಕಟಸಲು ಸಾಧ್ಯವಾಗದೆ ವಿದ್ಯಾರ್ಥಿಗಳಗೆ 
ತೊಂದರೆಯಾಗುತ್ತಿರುವ ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ 
ಸಚಿವರ ಗಮನ ಸೆಳೆಯುವುದು. 


ಶ್ರೀಯುತರುಗಳಾದ ಉಮೇಶ್‌ ವಿ.ಕತ್ತಿ, ವಿಶ್ವೇಶ್ವರ ಹೆಗಡೆ ಕಾಗೇರಿ, 
ವಿಶ್ವನಾಥ್‌(ಆನ೦ದ್‌) ಚ೦ದ್ರಶೇಖರ್‌ ಮಾಮನಿ. ದುರ್ಯೋಧನ ಐಹೊಳೆ ಮತ್ತು 
ಸಿ.ಟಿ.ರವಿ ಅವರುಗಳು ಬೆಳಗಾವಿ ಜಲ್ಲೆಯ ಕಾಗವಾಡ ಕ್ಷೇತ್ರ ಶಿಕ್ಷಣಾಧಿಕಾರಿಯವರು 
ಅಧಿಕಾರ ಹಾಗೂ ಹಣ ದುರುಪಯೋಗ ಮಾಡಿರುವುದು ಸಂಚೀತಾಗಿರುವುದರಿಂದ 
ನಿಯಮಗಳನ್ಹಯ ಕ್ರಮ ಕೈಗೊಳ್ಳುವ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ 
ರಾಜ್ಯ ಸಚಿವರ ಗಮನ ಸೆಳೆಯುವುದು. 


ಶ್ರೀಮತಿ ಶಕುಂತಳಾ ಟ. ಶೆಟ್ಟ ಅವರು ಪರಿಸರ ಪ್ರೇಮಿ ಸಾಲುಮರದ ತಿಮ್ಯಕ್ಕರವರನ್ನು 
ವಿಶೇಷ ವ್ಯಕ್ತಿಯೆಂದು ಪರಿಗಣಿಸಿ ಗೌರವ ವೇತನ ನೀಡುವ ಬಗ್ಗೆ ಮಾನ್ಯ ಕಂದಾಯ 
ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೊಂ,. 


34. ಶ್ರೀಯುತರುಗಳಾದ ಬಸವರಾಜ್‌ ರಾಯರೆಡ್ಡಿ, ಜಿ.ಆರ್‌. ಯಾವಗಲ್‌, 
ಪ್ರಿಯಾಂಕ್‌ ಎಂ. ಖರ್ಗೆ. ಗುರು ಪಾಟೀಲ್‌ ಶಿರವಾಳ ಮತ್ತು ಡಾ ಅಜಯ್‌ ಸಿಂಗ್‌ 
ಆ ಗದಗ-ವಾಡಿ ರೈಲ್ವೆ ಮಾರ್ಗ ನಿರ್ಮಾಣಕ್ಕೆ ಭೂಮಿ ಸ್ವಾಧೀನ 
ಪ್ರಕ್ರಿಯೆಯನ್ನು ಪ್ರಾರಂಭಸದಿರುವ ಬಗ್ಗೆ ಮಾನ್ಯ ಸಾಹ ಸೌಲಭ್ಯ ಅಭಿವೃದ್ಧಿ 

eens ವಾತಾ ಮತ್ತು ಹಜ್‌ ಸಚಿವರ ಗಮನ ಸೆಳೆಯುವುದು. 


35. ಶ್ರೀ ಎಸ್‌.ಆರ್‌. ವಿಶ್ವನಾಥ್‌ ಅವರು ಬೆಂಗಳೂರು ನಗರ ಜಲ್ಲೆಯ ಸಬ್‌ ರಿಜಸ್ಟ್ರಾರ್‌ 
ಕಛೇರಿಗಳಲ್ಲ ಸಕ್ತಿ ಬ ನಿವೇಶನಗಳನ್ನು ಅಕ್ರಮವಾಗಿ ನೋಂದಣಿ ಮಾಡುತ್ತಿರುವ 
ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಜು 


ಎ೦ಂ.ಗುರುರಾಜ 
ಕಾರ್ಯದರ್ಶಿ 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(http://kla.kar.nic. in/asscmbly/lob/lob.htm) 


